ಕರ್ನಾಟಕ ವಿಧಾನ ಪರಿಷತ್ತು 


[9 
ಚುನಾಯಿತರಾದವರು) 
ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯೆ " 
ಉತರ ನಿನಾಂಕ : 24-12-2021 


ಪ್ರಶ್ನೆ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ ತಾಲ್ಲೂಕು 
ತೂಬಗೆರೆ ಹೋಬಳಿ ಮೆಳೇಕೋಟೆ ಗ್ರಾಮ ಪಂಚಾಯಿತಿ 
ವ್ಯಾಪ್ತಿಯ ಯಾವ ಯಾವ ಗ್ರಾಮಗಳಿಗೆ ಶುದ್ಧ ಸುರಕ್ಷಿತ 
ಕುಡಿಯುವ ನೀರು ಒದಗಿಸುವ ಯೋಜನೆ ಅನುಷ್ಠಾನ 
ಮಾಡಲಾಗಿದೆ; ಇದಕ್ಕೆ ತಗುಲಿರುವ ವೆಚ್ಚ ಎಷ್ಟು; ಕೇಂದ್ರ 


ಹಾಗೂ ರಾಜ್ಯ ಸರ್ಕಾರದ ಅನುದಾನದ ಪಾಲೆಷ್ಟು; 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ ತಾಲ್ಲೂಕು 
ತೂಬಗೆರೆ ಹೋಬಳಿ ಮೆಳೇಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 
ಗೌಡನ ಕೆರೆಯಿಂದ ದೊಡ್ಡರಾಯಪ್ಪನಹಳ್ಳಿ ಮತ್ತು ಚಿಕ್ಕರಾಯಪ್ಪನಹಳ್ಳಿ 
ಗ್ರಾಮಗಳಿಗೆ ನೀರನ್ನು ಒದಗಿಸಲು "ಜಲ ಜೀವನ್‌ ಮಿಷನ್‌' 
ಯೋಜನೆ ಅಡಿ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯು 
ಅನುಮೋದನೆಯಾಗಿದ್ದು, ಡಿ.ಪಿ. ಆರ್‌ ತಯಾರಿಸಲಾಗುತ್ತಿದೆ. 
ಈವರೆಗೂ ಯಾವುದೇ ವೆಚ್ಚವಾಗಿರುವುದಿಲ್ಲ. 

ಮೆಳೇಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡರಾಯಪ್ಪನಹಳ್ಳಿ 
ಚಿಕ್ಕರಾಯಪ್ಪನಹಳ್ಳಿ ಸರ್ವೆ ನಂಬರ್‌ಗಳಲ್ಲಿರುವ ಗೌಡನ ಕೆರೆ ದುರಸ್ಥಿ 
ಕಾರ್ಯಕ್ಕಾಗಿ 2೦21-22ನೇ ಸಾಲಿನ ಜಿಲ್ಲಾ ಪಂಚಾಯತ್‌ ಅಭಿವೃದ್ಧಿ 
ಅನುದಾನ ಯೋಜನೆಯಡಿಯಲ್ಲಿ ರೂ.3.00ಲಕ್ಷಗಳ ಅನುದಾನ 
ಒದಗಿಸಲಾಗಿದೆ. ಕೈಲಾಸಮ್ಮನ ಕೆರೆ ಅಭಿವೃಧ್ಧಿಗಾಗಿ ಯಾವುದೇ 
ಅನುದಾನ ಒದಗಿಸಿಲ್ಲ. 

ಗೌಡನ ಕೆರೆಯಿಂದ "ಜಲ ಜೀವನ್‌ ಮಿಷನ್‌' ಯೋಜನೆ ಅಡಿ ೦2 
ಗ್ರಾಮಗಳ 331 ಮನೆಗಳಿಗೆ ರೂ.1.98ಕೋಟಿಗಳಲ್ಲಿ 5 1೦ರ ಯಂತೆ 
ನೀರು ಪೂರೈಸುವುದಕ್ಕೆ ವಿಸ್ಪ್ತತ ಯೋಜನೆ ವರದಿ 
ಸಿದ್ದಪಡಿಸಲಾಗುತ್ತಿದೆ. 


ಇದೇ ಮೆಳೇಕೋಟೆ ಪೆಂಚಾಯ್ದಿ ವ್ಯಾಪ್ತಿಯ 
ದೊಡ್ಡರಾಯಪ್ಪನಹಳ್ಳಿ ಚಿಕ್ಕರಾಯಪ್ಪನಹಳ್ಳಿ ಸರ್ವೆ ನಂಬರ್‌ 
ಗಳಲ್ಲಿರುವ ಗೌಡನ ಕೆರೆ ಹಾಗೂ “ಕೈಲಾಸಮ್ಮನ ಕೆರೆ” 
ಅಭಿವೃದ್ಧಿಗಾಗಿ ನಿರ್ದಿಷ್ಟವಾಗಿ ಹಣ ಒದಗಿಸಲಾಗಿದೆಯೇ; 


ಗೌಡನ ಕೆರೆಯಿಂದ ಬಹುಗ್ರಾಮ ಕುಡಿಯುವ ನೀರು ಪೂರೈಕೆ 
(ಹಜಳS) ಯೋಜನೆಗಾಗಿ ಎಷ್ಟು ಹಣ “ಜಲಜೀವನ್‌ ಮಿಷನ್‌' 
ಯೋಜನೆ ಅಡಿ ಪೂರೈಸಲಾಗಿದೆ; ಎಷ್ಟು ಗ್ರಾಮಗಳ ಎಷ್ಟು 
ಮನೆಗಳಿಗೆ ಎಷ್ಟು ಪ್ರಮಾಣದ ನೀರು ಪೂರೈಕೆ ಸಾಮರ್ಥ್ಯ- 
ಸಾಧ್ಯತೆ ಅಂದಾಜಿಸಲಾಗಿದೆ; 
ಗೌಡನ ಕೆರೆಗೆ (ಚಿಕ್ಕರಾಯಪ್ಪನಹಳ್ಳಿ) ನಿರಂತರ ಅಂತರ್ಜಲ 
ಪೂರೈಕೆ ವೃದ್ಧಿಸಲು ಈ ಕೆರೆ ಮೇಲ್ಭಾಗದಲ್ಲಿರುವ 
ಚನ್ನರಾಯಸ್ವಾಮಿ ಬೆಟ್ಟದ ಬುಡದಲ್ಲಿ ಚಿಕ್ಕ ಚೆಕ್‌ ಡ್ಯಾಂ ಕಟ್ಟುವ 
ಯೋಜನೆ ಇದೆಯೇ; ಇದರ ಅಂದಾಜು ವೆಚ್ಚವೆಷ್ಟು, (ಚೆನ್ನಗಿರಿ, 
ಪಂಚಗಿರಿ ಶ್ರೇಣಿ ಸಂದಿಗಿರಿ ಶ್ರೇಣಿಗೆ ಸೇರಿದೆ) 


ಗೌಡನ ಕೆರೆ (ಚಿಕ್ಕರಾಯಪ್ಪನಹಳ್ಳಿ) ನಿರಂತರ ಅಂತರ್ಜಲ ಪೂರೈಕೆ 
ವೃದ್ಧಿಸಲು ಈ ಕೆರೆಯ ಮೇಲ್ಭಾಗದಲ್ಲಿರುವ ಚನ್ನರಾಯಸ್ವಾಮಿ ಬೆಟ್ಟದ 
ಬುಡದಲ್ಲಿ ಚಿಕ್ಕ CheckDam ಕೆಟ್ಟುವ ಬಗ್ಗೆ ಸಾಧಕ ಭಾಧಕಗಳನ್ನು 
ಪರಿಶೀಲಿಸಿ ಕ್ರಮ ವಹಿಸಬೇಕಾಗಿರುತ್ತದೆ, ಈ ಬಗ್ಗೆ ವಿಸ್ಪತ ಯೋಜನಾ 
ವರದಿಯನ್ನು ಸಿದ್ದಪಡಿಸಿ ಅಂದಾಜು ವೆಚ್ಚವನ್ನು 
ನಿಗಧಿಪಡಿಸಬೇಕಾಗಿರುತ್ತದೆ. 


ಸಂ:ಃಗ್ರಾಕುನೀ೩ನೈಇ 335 ಗ್ರಾನೀಸ(4)2021 


ನ್‌ 
\ f - 
[3 

(ಕೆ.ಎಸ್‌: ಈಶ್ವರಪ್ಪ) 


pe 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


pS 


